ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 

ಉತ್ತರಿಸುವ ದಿನಾಂಕ 
ಉತ್ತರಿಸುವವರು 


615(638) 
ಶ್ರೀ ಎಂ.ನಾರಾಯಣಸ್ವಾಮಿ (ಸಳಿನಿಯ ಸಂಸ್ಥೆಗಳ ಕ್ಷೇತ್ರ) 
05.03.2021 


ಮಾನ್ಯ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ 
ಸಚಿವರು 


ಸಂ 


ಪ್ರಶ್ನೆ 


ಉತರ | 


' ಜಾಲಿ ಇರುವ ಹುದ್ಮೆಗಳ 


ಗ್ರಾಮೀಣಾಭಿವೃದ್ದಿ ಮತ್ತು 
ಪಂಚಾಯತ್‌ ರಾಜ್‌ ಇಲಾಖೆಯಲ್ಲಿ 
ಸಂಖ್ಯೆ 
ಎಷ್ಟು; 


ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯ | 
ವ್ಯಾಪ್ತಿಯಲ್ಲಿ ಬರುವ ಜಿಲ್ಲಾ ಪಂಚಾಯತ್‌! ತಾಲ್ಲೂಕು | 
ಪಂಚಾಯತ್‌ / ಗ್ರಾಮ ಪಂಚಾಯತ್‌ ಗಳಲ್ಲಿ ವಿವಿಧ। 
ವೃಂದಗಳಲ್ಲಿನ ಖಾಲಿ ಹುದ್ದೆಗಳ ವಿವರಗಳು ಕೆಳಕಂಡಂತಿವೆ: ; 
ಗ್ರೂಪ್‌-ಎ -87 | 
ಗ್ರೂಪ್‌-ಬಿ -56 | 
ಗ್ರೂಪ್‌-ಸಿ- 1883 
ಗ್ರೂಪ್‌-ಡಿ- 556 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯ 
ವ್ಯಾಪ್ತಿಯಲ್ಲಿ ಬರುವ ಪಂಚಾಯತ್‌ ರಾಜ್‌ ಇಂಜಿನಿಯರಿಂಗ್‌ 
ಇಲಾಖೆ ಮತ್ತು ಗ್ರಾಮೀಣ ಕುಡಿಯುವ ನೀರು ಮತ್ತು 
ನೈರ್ಮಲ್ಯ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ಮೆಗಳ | 
ವಿವರಗಳು ಕೆಳಕಂಡಂತಿವೆ:- 


| ಪಂಚಾಯತ್‌ ರಾಜ್‌ ಗ್ರಾಮೀಣ ಕುಡಿಯುವ 
| ಇಂಜಿನಿಯರಿಂಗ್‌ ಇಲಾಖೆ | ನೀರು ಮತ್ತು ನೈರ್ಮಲ್ಯ 
l ಇಲಾಖೆ | 
| ಗೂಪ್‌-ಎ-35 ಗ್ರೂಪ್‌-ಎ -69 
| ಗ್ರೂಪ್‌-ಬಿ -319 ಗ್ರೂಪ್‌-ಬಿ -443 

ಗ್ರೂಪ್‌-ಸಿ- 909 ಗ್ರೂಪ್‌-ಸಿ- 874 

ಗ್ರೂಪ್‌-ಡಿ- 274 ಗ್ರೂಪ್‌-ಡಿ- 353 


ಖಾಲಿ ಇರುವ ಹುದ್ದೆಗಳ ಭರ್ತಿಗೆ 
ಅರ್ಜಿ ಆಹ್ವಾನಿಸಲಾಗಿದೆಯೇ; 
ಆಹ್ನಾನಿಸಿದ್ದಲ್ಲಿ, ಈಪರೆಗೆ ಎಷ್ಟು 
ಅರ್ಜಿಗಳನ್ನು ಸ್ವೀಕರಿಸಲಾಗಿದೆ: 


| ದರ್ಜೆ ಲೆಕ್ಸಸಹಾಯಕ ವೃಂದದ ಒಟ್ಟು 158 ಹುದ್ದೆಗಳಿಗೆ ನೇರ | 


ಸರ್ಕಾರದ ಆದೇಶ ಸಂಖ್ಯ: ಗ್ರಾಅಪ 160 ಸೇಶಿಕಾ 2019 ದಿ: 
27.11.2020 ಹಾಗೂ ಗ್ರಾಅಪ 09 ಸೇಶಿಕಾ 2020 ದಿ: 
08.12.2020ಗಳಲ್ಲಿ ಲೋಕೋಪಯೋಗಿ ಇಲಾಖಖಿರಿದ 
ಪಂಚಾಯತ್‌ ರಾಜ್‌ ಇಂಜಿನಿಯರಿಂಗ್‌ ಇಲಾಖೆ ಗೂ 
ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಗೆ | 
ವಿವಿಧ ವೃಂದದ ಒಟ್ಟು 408 ಇಂಜಿನಿಯರ್‌ ಗಳನ್ನು | 
ಶಾಶ್ವತವಾಗಿ ವಿಲೀನಾತಿಗೊಳಿಸಿದ್ದು, ಸದರಿಯವರುಗಳಿಗೆ | 
ಸಳನಿಯುಕ್ತಿಗೊಳಿಸುವ ಪ್ರಕ್ರಿಯೆ ಚಾಲನೆಯಲ್ಲಿರುತ್ತದೆ. | 
ಅಲ್ಲದೆ ತಾಂತ್ರಿಕೇತರ ಹುದೆಗಳನ್ನೂ ಸಹ ಶಾಶ್ವತವಾಗಿ 
ವಿಲೀನಾತಿಗೊಳಿಸುವ ಪ್ರಕ್ರಿಯೆ ಚಾಲನೆಯಲ್ಲಿರುತ್ತದೆ: | 
ಮುಂದುವರೆದು ಪಂಚಾಯತ್‌ ರಾಜ್‌ ಇಂಜಿನಿಯರಿಂಗ್‌ | 
ಇಲಾಖೆಯಲ್ಲಿ ಖಾಲಿ ಇರುವ 250 ಕಿರಿಯ ಇಂಜಿನಿಯರ್‌ 
ಹುದ್ಮೆಗಳನ್ನು ಭರ್ತಿಮಾಡಲು ಆರ್ಥಿಕ ಇಲಾಖೆಯು ಸಹಮತಿ 
ನೀಡಿರುತ್ತದೆ. ಅಲ್ಲದೆ ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ! 
ಗ್ರೇಡ್‌-2 ವೃಂದದ ಒಟ್ಟು 343 ಹುದ್ಮಗಳು ಮತ್ತು ದ್ವಿತೀಯ | 


ಸೇಮಕಾತಿ ಮಾಡಲು ಉದ್ದೇಶಿಸಲಾಗಿತ್ತು. ಆದರೆ ಪುಸ್ತುತ! 
ಆರ್ಥಿಕ ಇಲಾಖೆಯ ಸುತೋಲೆ ಸಂಖ್ಯ: ಆಇ/03/ ಬಿಇಎಂ! ; 
2020 ದಿ: ೦607.2020ರಲ್ಲಿ ಕೋವಿಡ್‌-19 ನಿಂದಾಗಿ; 
ಉಂಟಾಗಿರುವ ರಾಜ್ಯದ ಆರ್ಥಿಕ ಪರಿಸ್ಸಿತಿ ಹಿನ್ನಲೆಯಲ್ಲಿ | 


2020-21ನೇ ಸಾಲಿನಲ್ಲಿ ಯಾವುದೇ ನೇರ ನೇಮಕಾತಿ 
ಹುದ್ದೆಗಳನ್ನು ಭರ್ತಿ ಮಾಡುವುದನ್ನು ತಡಹಿಡಿಯುವಂತೆ 
ಆರ್ಥಿಕ ಇಲಾಖೆ ನಿರ್ದೇಶನ ನೀಡಿರುವುದರಿಂದ ಸದ್ಯಕ್ಕೆ ನೇರ 
ನೇಮಕಾತಿ ಹುದ್ದೆಗಳ ಪ್ರಕ್ರಿಯೆಯು ಸ್ಮಗಿತವಾಗಿದೆ. 


ಇ | ಆಹ್ಮಾನಿಸದಿದಲ್ಲಿ, ಈ ಪ್ರಕ್ರಿಯೆ 
ಯಾವಾಗ ಪ್ರಾರಂಭವಾಗುತ್ತದೆ; 


ಆರ್ಥಿಕ ಇಲಾಖೆಯು ಸಹಮತಿ ನೀಡಿದ ನಂತರ ಸದರಿ 
ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮವಹಿಸಲಾಗುವುದು. 


ಈ | ಖಾಲಿ ಇರುವ ಹುದ್ದೆಗಳು ಎಷ್ಟು; 
ಅವು ಯಾವುದು: ವಿವರಣೆ ಸಹಿತ 
ಮಾಹಿತಿ ನೀಡುವುದು 


ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯ 
ವ್ಯಾಪ್ತಿಯಲ್ಲಿ ಬರುವ ಜಿಲ್ಲಾ ಪಂಚಾಯತ್‌/ ತಾಲ್ಲೂಕು 
ಪಂಚಾಯತ್‌ / ಗ್ರಾಮ ಪಂಚಾಯತ್‌ ಗಳಲ್ಲಿ ವಿವಿಧ 
ವೃಂದಗಳಲ್ಲಿ ಒಟ್ಟು 4982 ಹುದ್ಮೆಗಳು ಖಾಲಿ ಇದ್ದು 
ವಿವರಗಳನ್ನು ಅನುಬಂಧ-1ರಲ್ಲಿ ಲಗತ್ತಿಸಿದೆ. 


ಪಂಚಾಯತ್‌ ರಾಜ್‌ ಇಂಜಿನಿಯರಿಂಗ್‌ ಇಲಾಖೆಯಲ್ಲಿ ಒ 
1537 ಹುದ್ಮೆಗಳು ಮತ್ತು ಗ್ರಾಮೀಣ ಕುಡಿಯುವ ನೀರು ಮತ್ತು 
ನೈರ್ಮಲ್ಯ ಇಲಾಖೆಯಲ್ಲಿ 1594 ಹುದ್ದೆಗಳು ಖಾಲಿ ಇದ್ದು, 
ವಿವರಗಳನ್ನು ಅನುಬಂಧ-೭ ಮತ್ತು 3ರಲ್ಲಿ ಲಗತ್ತಿಸಿದೆ. 


ಉ | ಹುದ್ದೆಗಳಿಗೆ ಬೇಕಾಗಿರುವ ಶೈಕ್ಷಣಿಕ 
ಅರ್ಹತೆ ಏನು? (ಸಂಪೂರ್ಣ ಮಾಹಿತಿ 
ನೀಡುವುದು) 


ಕರ್ನಾಟಿಕ ಸಾಮಾನ್ಯ ಸೇವೆ(ಅಭಿವೃದ್ಧಿ ಶಾಖೆ ಮತ್ತು ಸ್ಮಳೀಯ 
ಆಡಳಿತ ಶಾಖ) (ವೃಂದ ಮತ್ತು ನೇಮಕಾತಿ) ನಿಯಮಗಳು, 
ಕರ್ನಾಟಿಕ ಪಂಚಾಯತ್‌ ರಾಜ್‌ ಇಂಜಿನಿಯರಿಂಗ್‌ ಸೇವೆಗಳು 
(ವೃಂದ ಮತ್ತು ನೇಮಕಾತಿ) ನಿಯಮಗಳು, 2008 ಮತ್ತು 
ಅಧಿಸೂಚನೆ ಸಂಖ್ಯೆ: ಗ್ರಾಅಪ 30 ಸೇಶಿಕಾ 2015 (ಭಾಗ-2 
ದಿನಾಂಕ: 13.02.2015ರಲ್ಲಿ ಹಾಗೂ ಕರ್ನಾಟಿಕ ಗ್ರಾಮೀಣ 
ಕುಡಿಯುವ ನೀರು ಮತ್ತು ನೈರ್ಮಲ್ಯ ಸೇವೆಗಳು (ವೃಂದ 
ಮತ್ತು ನೇಮಕಾತಿ) ನಿಯಮಗಳು, 2020 ರಲ್ಲಿ ವಿವಿಧ 
ವೃಂದಗಳಿಗೆ ವಿದ್ಯಾರ್ಹತೆಯ: 


ಕಡತ ಸಂಖ್ಯೆ: ಗ್ರಾಅಪ/35/ಆರ್‌.ಐ.2021 


ಜ್ಷಮೀಾಲಿದೆ ದಿ 
ಭ್ರಮಿಣಾಭಿವ್ಯ 


ಪಂಹಾಯಶ್‌ ರಾಜ್‌ ಸಜಿನರು 


ಅನುಬಂಧ -1 


ಜಿಲ್ಲಾ ಪಂಚಾಯತ್‌ ಗಳಲ್ಲಿ ಮಂಜೂರಾದ, ಭರ್ತಿಯಾದ ಮತ್ತು ಖಾಲಿ ಹುದ್ದೆಗಳ. ವಿವರ 
ಪ್ರ.ಸಂ | ಹುದ್ದೆ/ಪದನಾಮ | ಮಂಜೂರಾದ ಭರ್ತಿಯಾದ ಖಾಲಿ ಹುದ್ದೆಗಳ | 
ಹುದ್ದೆಗಳ ಸಂಖ್ಯೆ | ಹುಬ್ದೆಗಳಸಂಖ್ಯೆ ಸಂಖ್ಯ 
1 ಉಪಕಾರ್ಯದರ್ಶಿ (ಆಯ್ಕೆ ಶ್ರೇಣಿ! 13112525 1 25 - 
2 ಉಪ ಕಾರ್ಯದರ್ಶಿ (ಹಿರಿಯ 58 58 - 
ಶ್ರೇಣಿ) 
3 ಕಾರ್ಯನಿರ್ವಾಹಕ 266 179 87 
| ಅಧಿಕಾರಿ/ಸಹಾಯಕ ( 
ಕಾರ್ಯದರ್ಶಿ ye 
4 ಸಹಾಯಕ ನಿರ್ದೇಶಕರು 227 71 156 
_ elt (ಗ್ರಾಮಿಣ ಉಬ್ಯೋಗ) } _ | | k ) 
5" ಪಂಚಾಯತ್‌ ಅಭಿವೃದ್ಧಿ | 6021 | 5275 746 
| ಅಧಿಕಾರಿ | | | 
6 | ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ' 2194 1894 300 ; 
ಗ್ರೇಡ್‌-1 | 
7 | ಗ್ರಾಮ ಪಂಚಾಯತಿ ಕಾರ್ಯದರ್ಶಿ 3827 | 3078 749 | 
ಗ್ರೇಡ್‌-2 
8 [ದ್ವಿತೀಯ ದರ್ಜಿ ಲೆಕ 2579 2074 505 
ಸಹಾಯಕರು 
9 ಜಿಲ್ಲಾ ಪಂಚಾಯತ್‌ 3297 1414 1883 
ನಲ್ಲಿನ ಗ್ರೂಪ್‌-ಸಿ ಹುದ್ದೆಗಳು } | K 
10 | ಗ್ರೂಪ್‌-ಡಿ 1085 529 556 | 


ಅಮಗಬಂಪಿ -ವಿ 


'ಶದಲ್ಲಿ 


ಸಂಖ್ಯೆ ಉ೦ದರೆ, ಸರ್ಕಾರದ ೦4-08-2015 ಆದೇಶದಲ್ಲಿ ಮಂಜೂರಾದ ತುದ್ದೆಗಳಲ್ಲದೇ, ಸದರಿ ಆದೇಃ 


ಸೇರಿಸದ ಉಳಿದ ನಾಲ್ಕು] ವೃತ್ತೆ ಕಛೇರಿ ಹಾಗೂ ಎಂಬು(8) ವಿಭಾಗ ಕಛೇರಿಯಲ್ಲಿ ಹಿಂದಿನ ೩ಊm ರಂತೆ ಹಾಗೂ ಕಾಳೆಗಿ ಉಪ-ವಿಭಾಗ 


ಪಂ.ರಾ.ಇಂ. ಇಲಾಖೆ / ಕ.ಗ್ರಾ.ರ.ಅ. ಸಂಸ್ಥೆ ಯಲ್ಲಿರುವ ಹುದ್ದೆಗಳ ವಿವರಗಳು 


'ರುವ ಮಂಜೂರಾದ 


ಒಬ್ಬಾರೆ' 


| 


ol 
iii | 


MN 


BT 


ರ್‌ 


ನ ಸ್ವಾಟಿಸ್ಟಿಕಲ್‌ ಆಫೀಸರ್‌ 


MELECLCD CE 
ce pr 


Err 


ಹುದ್ದೆ / ಪದನಾಮ 


ಯುಕರು 
ಮುಫಿ 
ನ ರ್ಯದಶಿ ಭು 


| 


ಅಧೀಕ್ಷಕ ಅಭಿಯಂತರರು 

ಮುಖ್ಲ ಲೆಕ್ಷಾಧಿಕಾರಿಗಳು 

ನಾರ್ನಾಪಾಲ ನಹರತರರು 

ಕಾರ್ಜಿಪಾಲ ಅಭಿಯಂತರರು ₹ವದ್ಮುತ್‌) 
ಕ ಕಾರ್ಯಪಾಲಕ ಅಭಿಯಂತರರ 


WEL 


ಧಕ್ಷಕರು 


1 


5 


A 


Ks) 


ರಕ್ಕಾಧೇಕ್ಷಕರು nT 
ಕರಯ ಅಭಿಂಸರತರರ TN RE MRSS 
ಸ್‌; 


py) C) 


24 


ಪಂ.ರಾ.ಇಂ. ವಿಭಾಗ, 
ಹರಪನಹಳ್ಳಿ ಕಛೇರಿಯಿಂದ 
ಮುಂದುವರೆಯುತ್ತಿರುವ 


SEN ES STS WN 
EU 
a 
SN LA i 
7 an 


ವಸೂ: ಸರ್ಕಾರದ ಆದೇಶ ಸಂಖ್ಯೆಗ್ರಾಅಪ/87/ಜಿಪಅ/2019, ದಿನಾಂಕಃ1510.2019ರಲ್ಲಿ ಪಂ.ರಾ.ಇಂ.ವಿಭಾಗ. ಹರಪನಹಳ್ಳಿ ಕಛೇರಿಯನ್ನು ಗ್ರಾಕು.ನೀ೩ಸೈೆ ವಿಭಾಗ, ಹರಪನಹಳ್ಳಿ ಎಂದು ಪದನಾಮಿಕರಿಸಿ ಈ 
ಇಲಾಖೆಯ ವ್ಯಾಪ್ತಿಗೆ ಒಳಪಡಿಸಿರುವುದರಿಂದ ಒಟ್ಟು ಹುದ್ದೆಗಳ ಸಂಖ್ಯೆ 2877(ಗ್ರಾಕು.ನೀ)31(ಹ.ಪ.ಹಳ್ಳ)-2908 ಆಗಿರುತ್ತದೆ. 


